ಅಗತ್ಯಕ್ಕೆ ತಕ್ಕ ವಿಭಿನ್ನ ಬೋಧನಾಕ್ರಮ ಒಂದೇ ಅಳತೆ 


ಅಂಕುರ್‌ ಮದನ್‌ 


ಬಹ್ಯಕಮಲ, ಗುಲಾಜ, ಸೂರ್ಯಮುಖ... ಉತ್ತರಾಬಂಡದಲ್ಲ 
ಸಾಮಾನ್ಯವಾಗಿ ಕಾಣಸಿಗುವ ಕೆಲವು ಹೂವುಗಳ ಹಿಂದಿ 
ಹೆಸರುಗಳು. ಇದು ಯಾವುದೇ ಮಾಧ್ಯಮಿಕ ಶಾಲೆಯ ಸಸ್ಯಶಾಸ್ತ್ರದ 
ತರಗತಿಯ ಕುರಿತಾದ ಪ್ರಸ್ತಾಪವಲ್ಲ. ವಾಸ್ತವದ್ಲ ಇವು 
ಉತ್ತರಾಖಂಡದ ಅತಂತ ದೂರದ ಗ್ರಾಮದಲ್ಲರುವ ಒಂದು 
ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕಿಯು 4ನೇ ತರಗತಿಯ ಮಕ್ಷಳ 
ಗುಂಪುಗಳಗೆ ನೀಡಿರುವ ಹೆಸರುಗಳು. ಶಿಕ್ಷಕರು ವಾರಕ್ಕೊಮ್ಮೆ 
ಅಥವಾ ವಾರದಲ್ಲ ಎರಡು ಬಾರಿ ಮಕ್ಷಳಗೆ ಕೊಡುವ ಕೆಲಸಗಳನ್ನು 
ಗುಂಪಿನ ಸದಸ್ಯರಾಗಿರುವ ಮಕ್ನಳು ನಿರ್ವಹಿಸಬೇಕು ಎಂಬ 
ನಿರೀಕ್ಷೆಯಿರುತ್ತದೆ. ಪರಸ್ಪರ ಒಬ್ದಾಗಿ ಕಥೆ ಪುಸ್ತಕ ಹಿದುವುದಿರ- 
ಬಹುದು. ಕಥೆಯನ್ನು ಚಿತ್ರಪಟದಲ್ಲಿ ನಿರೂಪಿಸುವ 
ಕೆಲಸವಿರಬಹುದು. ಆ ಕಥೆಯನ್ನು ಪಾತ್ರಗಳ ರೂಪದಲ್ಲ 
ನಟಸುವುದಿರಬಹುದು. ತಮ್ಮದೇ ಸ್ವಂತ ಕಥೆಯನ್ನು 
ರಚಿಸುವುದಿರಬಹುದು ಅಥವಾ ಪಠ್ಯಪುಸ್ತಕದ ಪಾಠದಲ್ಲರುವ 
ಪ್ರಶ್ನೆಗಳಗೆ ಉತ್ತರ ಬರೆಯುವುದು ಹಾಗೂ ಕಠಿಣ ಪದಗಳಗೆ ಅರ್ಥ 
ಹುಡುಕುವುದಿರಬಹುದು, ಹೀಗೆ ಮುಂತಾದ ಕೆಲಸಗಳರುತ್ತವೆ. 


ವಿಧಾನಗಳು 


ಪೂರೈಸಬೇಕಾದ ಕಾರ್ಯಗಳನ್ನು ಮನಸೋಇಚ್ಛೆ ನೀಡುವುದಿಲ್ಲ 
ಅಥವಾ ಮಕ್ಕಳನ್ನು ಯಾವುದೇ ಒಂದು ಗುಂಪಿಗೆ ಸಕಾರಣವಿಲ್ಲದೆ 
ನಿಯೋಜಸಲಾಗುವುದಿಲ್ಲ. ಶಿಕ್ಷಕಿಯು ಪ್ರತಿ ಮಗುವಿನ ಕಲಅಕಾ 
ಮಟ್ಟ. ಒಂದು ಅವಧಿಯಲ್ಲ ಆ ಮಗುವಿನ ಪ್ರಗತಿ, ಆಸಕ್ತಿಯ 
ಹಂತಗಳು ಹಾಗೂ ಅವರ ಸಹವರ್ತಿಗಳೊಂದಿಗಿನ ಸಂಬಂಧದ 
ಎಳೆಗಳ ಕಡೆಗೆ ಬಹಕ ಗಮನ ನೀಡಿದ ನಂತರವೇ ಮಕ್ಕಳನ್ನು 
ಆಂಶಖಾ ಗುಂಪಿಗೆ ನಿಯೋಜಸಿ ಅವರು ಮಾಡಬೇಕಾದ 
ಕಾರ್ಯಗಳನ್ನು ನೀಡುತ್ತಾರೆ. ಮಕ್ಕಳು ತಮಗೆ ನೀಡಿದ ಹೆಸರಿನ 
ಬಣ್ಣೆ ಹೆಮ್ಮೆಯನ್ನು ಹೊಂದಿದ್ದು. ಗುಂಪಿನಲ್ಲರುವ ಅವರ 
ಸಹವರ್ತಿಗಳೆಡೆಗೆ ಜವಾಬ್ದಾರಿಯನ್ನು ಹಾಗೂ ಅವಿನಾಭಾವ 
ಸಂಬಂಧವನ್ನು ಹೊಂದಿರುತ್ತಾರೆ. 


ಮಕ್ಕಳಗೆ ನೀಡುವ ಕಾರ್ಯಗಳಕಲ್ಲ ಅವರ ಪ್ರಗತಿಯ ಕುರಿತು 
ದೈನಂದಿನ / ಸಾಪ್ತಾಹಿಕ ದಾಖಲೆಗಳನ್ನು ಶಿಕ್ಷಕಿಯು 
ನಿರ್ವಹಿಸುತ್ತಿದ್ದು. ಅದರ ಆಧಾರದ ಮೇಲೆ ಮಕ್ಕಳನ್ನು ಇತರ 
ಗುಂಪುಗಳಗೆ ಹಾಗೂ ಕಾರ್ಯಗಳಗೆ ಬದಲಾಲಯುಸುತ್ತಾರೆ. ಇದರಲ್ತ 
ಕಡಿಮೆ ಕಲಕಾ ಮಟ್ಟವನ್ನು ಹೊಂದಿರುವ ಮಕ್ಕಳನ್ನು ಅವರ 
ಗುಂಪಿನಲ್ಲಯೇ ಹೆಚ್ಚನ ಕಲಕಾ ಸಾಮರ್ಥ್ಯ ಹೊಂದಿರುವ ಮಕ್ಷಳು 
ಬೆಂಬಅಸುತ್ತಾರೆ ಹಾಗೂ ಒಂದು ರೀತಿಯ ಪರಸ್ಸರ ಸಹಾಯ 
ಮಾಡುವ ವ್ಯವಸ್ಥೆಯಿಂದ ಈ ಬೋಧನಾ ವಿಧಾನದಲ್ಲಿ 
ಸಹವರ್ತಿಗಳೊಂದಿಗಿನ ಕಲಅಕೆ ಪಮುಖ ಅಂಶವಾಗಿದೆ. ಒಂದು 
ದೂರದ ಹಳ್ಳಯ ಸರ್ಕಾರಿ ಶಾಲೆಯ ಕಿಕ್ಕಿರಿದ. ಮಿಶ್ರ 
ಸಾಮರ್ಥ್ಯವುಳ್ಳ. ಕಡಿಮೆ ಸಂಪನ್ಮೂಲವಿರುವ ತರಗತಿಯು 
"ಉತ್ತಮ ಬೋಧನಾ ಅಭ್ಯಾಸಗಳ' ಕುರಿತು ಉದಾಹರಣೆಗಳನ್ನು 
ಹುಡುಕುವವರಿಗೆ ಹಾಗೂ ಇದರಿಂದ ಪ್ರೇರಿತರಾಗುವವರಿಗೆ 


ಯಾವುದೇ ರೀತಿಯಲ್ಲ ಒಂದು ತಕ್ನುದಾದ ಸ್ಥಳವೆಂದು 
ಅನಿಸುವುದಿಲ್ಲವಾದರೂ ಮೇಲೆ ಹೇಳದ ಈ ತರಗತಿಯು ಇದಕ್ಕೆ 
ಮಾದರಿಯಾಗಿದೆ. 


ವ್ಯಕ್ತಿಗತ ಅಗತ್ಯಗಳಗೆ ಸ್ಪಂದಿಸುವುದು 


ಮೇಲೆ ತಿಆಸಿದ ಶಿಕ್ಷಕಿಯು ಬಕಸುವ ಅಭ್ಯಾಸಗಳು ವಿಭಿನ್ನ 


ಅಗತ್ಯಕ್ಕೆ ತಕ್ಷಹಾಗೆ ಬೋಧನಾಕ್ರಮವನ್ನು (Differentiated 
Instruction) ಅಳವಡಿಸುವುದಕ್ಕೆ ಸಂಬಂಧಿಸಿದಂತೆ ಒಳ್ಳೆಯ 
ಉದಾಹರಣಿಗಳಾಗಿವೆ. ಇದು ಒಂದು ಸಾಮಾನ್ಯ ತರಗತಿಯಲ್ಲ 
ಮಕ್ಷಳ ವ್ಯಕ್ತಿಗತ ಕಲಕಾ ಅಗತ್ಯಗಳಗೆ ಪ್ಲಂದಿಸಲು ವಿವಿಧ ರೀತಿಯ 
ಕಾರ್ಯತಂತ್ರಗಳನ್ನು ಬಳಸುವ ಬೋದಧ್‌ನೆಂಶು ಒಂದು 
ಕಮವಾಗಿದೆ. 


ಉತ್ತರಾಖಂಡದ ಶಾಲೆಯಲ್ಪದ್ದ ಶಿಕ್ಷಕಿಗೆ ಆ ಹೊತ್ತಿನಲ್ಲ ಸಹಜವಾಗಿ 
ಇದು ತಿಆದಿರಲಲ್ಲ. ತನ್ನು ತರಗತಿಯಲ್ಲರುವ ಮಕ್ಷಳಗೆ 
ಮೂಲಭೂತ ಸಾಕ್ಷರತಾ ಕೌಶಲ್ಯಗಳನ್ನು ಅನಮುಕೂಲಅಸಲು 
ಪರಿಹಾರಗಳ ಹುಡುಕಾಟದಲ್ಲದ್ದಾಗ ಮಕ್ಷಳು ಒಂದೇ 
ವಯಸ್ಸಿನವರಿದ್ದರೂ ಸಹ ಅವರ ಕಲಕಾ ಮಟ್ಟದಲ್ಲ ಭನ್ನತೆಯುದೆ 
ಎಂಬುದನ್ನು ಕಂಡುಕೊಂಡರು. ತಾನು ಎಷ್ಟೇ ಉತ್ತಮವಾಗಿ 
ಬೋಧಿಸಿದರೂ ಕೆಲವು ಮಕ್ಕಳಷ್ಟೇ ತನ್ನು ಬೋಧನೆಯಿಂದ 
ಪ್ರಯೋಜನ ಪಡೆಯುತ್ತಾರೆ ಎಂದು ಅರಿತರು. ಹಾಗಾಗಿ ತನ್ನ 
ತರಗತಿಯಲ್ಲರುವ ಎಲ್ಲ ಮಕ್ಕಳ ವೈಯಕ್ತಿಕ ಕಅಕಾ ಅಗತ್ಯಗಳಗೆ 
ಪೂರಕವಾಗಿರುವ ಬೋಧನಾ ಕ್ರಮಗಳನ್ನು ಅಳವಡಿಸಿ- 
ಕೊಳ್ಳಬೇಕಾದುದರ ಅಗತ್ಯವನ್ನು ಅವರು ಮನಗಂಡರು. ವಿಭಿನ್ನ 


ಅಗತ್ಯಕ್ಕೆ ತಕ್ಕ ಖೋಧನಾಕ್ರಮದ (Differentiated Instruction- 
DI) ಪ್ರಮುಖ ಪೀಠಿಕೆಯು ಈ ಅಂಶವನ್ನೇ ಆಧರಿಸಿದೆ. 


ಈ ಲೇಖನವು ಡಿಐನ ಪ್ರಮುಖ ತತ್ವಗಳನ್ನು ಪರಿಚಯುಸುತ್ತಿದ್ದು, 
ಭಾರತದ ತರಗತಿಗಳಗೆ ಇದರ ಪ್ರಸ್ನುತತೆ ಹಾಗೂ ಕಾರ್ಯ- 
ಸಾಧ್ಯತೆಯನ್ನು ವಿವರಿಸಲು ಬೇಕಾದ ಕೆಲವು ಉದಾಹರಣೆಗಳನ್ನು 
ನೀಡುತ್ತದೆ. 


ವಿಭಿನ್ನು ಅಗತ್ಯಕ್ಕೆ ತಕ್ಕ ಬೋಧನಾ ಕ್ರಮದ ಪ್ರಮುಖ ಅಂಶಗಳು 

ಒಂದೇ ವಯಸ್ಸಿನ ಅಥವಾ ಸಮಾನ ವಯಸ್ಸಿನ ಮಕ್ಕಳು ಒಂದೇ 
ಮಾದರಿಯಲ್ಲ ಕಲಅಯಬಲ್ಲರು ಮತ್ತು ಅವರಿಗೆ ಒಂದೇ ರೀತಿ 
ಕಲಸಬಹುದು ಎನ್ನುವ ಕಲ್ಪನೆಯನ್ನು 'ಅ.ತ.ಬೋ.ಕ್ರಿ' (ಡಿಐ) 
ಪ್ರಕ್ನಿಸುತ್ತದೆ. ಮೊದಅಗೆ ಕಾರೋಲ್‌ ಬಟಾಮ್‌ಅನ್ಸ್ನನ್‌ ಇದನ್ನು 
ಪ್ರಸ್ತಾಪಿಸಿದ್ದು, ತರಗತಿಯಲ್ಲನ ಏಕರೂಪತೆ ಎಂಬ ಕಲ್ಪನೆಯನ್ನು 
ಡಿಐ ಬೋಧನಾ ಕ್ರಮ ತಳ್ಣಹಾಕುತ್ತದೆ ಹಾಗೂ ಜಗತ್ತಿನಾದ್ಯಂತ 
ಇರುವ ಯಾವುದೇ ಶಾಲೆಯ ಯಾವುದೇ ತರಗತಿಯಲ್ಲ 
ವ್ಯಾಪಕವಾಗಿ ಹರಡಿರುವ ವೈವಿಧ್ಯತೆಯತ್ತ ಶಿಕ್ಷಕರ ಹಾಗೂ 
ಶಿಕ್ಷಣತಜ್ಞರ ಗಮನವನ್ನು ಸೆಳೆಯುತ್ತದೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


ಎಲ್ಲಾ ಶಿಕ್ಷಕರು ತಮ್ಮ ತರಗತಿಯಲ್ಲಿರುವ ಎಲ್ಲ ಮಕ್ಕಳು ಕಲಕಾ 
ಸಾಮರ್ಥ್ಯಗಳಲ್ಲಿ. ಆಸಕ್ಷಿಗಳಲಿ. ಕಲಕೆಗೆ ಬೇಕಾದ 
ಸಿದ್ಧತೆಯಲ್ಲ, ವರ್ತನೆ ಮತ್ತು ಭಾವನಾತ್ಮಕ ಅಗತ್ಯಗಳಲ್ಲಿ 
ಪರಸ್ಪರ ವಿಭಿನ್ನವಾಗಿದ್ದಾರೆ ಎಂದು ಚೆನ್ನಾಗಿ ಅರಿತಿದ್ದಾರೆ. 
ಮಕ್ಕಳು ಕೂಡ ವಿಭಿನ್ನ ಸಮಾಜೋ-ಆರ್ಥಿಕ ಹಿನ್ನೆಲೆಗಳನ್ನು 
ಹೊಂದಿದ್ದು ಭನ್ನು ಭಾಷಾ ಆಯ್ದೆಗಳು, ವಿವಿಧ ಸಾಮಾಜಕ 
ಮತ್ತು ಸಾಂಸ್ಕೃತಿಕ ಅಭ್ಯಾಸಗಳನ್ನು ಅನುಸರಿಸುತ್ತಾರೆ. 
ಮಕ್ಕಳು ತರಗತಿಯಲ್ಲ ಕಅಸುವ ಪಠ್ಯಕ್ರಮವಷ್ಟೇ ಅಲ್ಲದೆ, 
ತರಗತಿಯಲ್ಲ ಅವರ ಸಾಮಾಜಕ ಹಾಗು ಭಾವನಾತ್ಮಕ ಸ್ಪಾಸ್ಸ್ವ 
ಹಾಗು ಹೊಂದಿಕೊಳ್ಳಬೇಕಾದ ಪರಿಸ್ಥಿತಿಯ ಮೇಲೂ ಈ ಎಲ್ಲಾ 
ಅಂಶಗಳು ಪರಿಣಾಮ ಜೀರುತ್ತವೆ. ಶಿಕ್ಷಕರಾಗಿ ನಮಗೆ ಈ 
ವ್ಯತ್ಯಾಸಗಳ ಬಧ್ದೆ ಅರಿವಿದ್ದರೂ. ಮಕ್ಕಳಗೆ ಬೋಧಿಸುವುದಕ್ಕೆ 
ಒಂದೇ ಮಾರ್ಗವಿದೆ ಎಂದು ಭಾವಿಸುತ್ತೇವೆ: ಅದೆಂದರೆ ನಮ್ಮ 
ಮಾರ್ಗ! 


ಈ ಎಲ್ಲ ಅನಿಸಿಕೆಗಳನ್ನು ಪ್ರಶ್ನಿಸುತ್ತಲೇ. ತರಗತಿಯಲ್ಲರುವ 
ಪ್ರತಿಯೊಂದು ಮಗುವಿನ ಕಅಕಾ ಅಗತ್ಯಗಳನ್ನು ಪೂರೈಸಲು 
ಬೇಕಾದ ಬೋಧನೆ, ಕಲಕೆ ಹಾಗು ಮೌಲ್ಯಮಾಪನಗಳಗೆ 
ವಿವಿಧ ವಿಧಾನಗಳನ್ನು ಮುಂಚಿತವಾಗಿಯೇ ಆಯೋಜಸಿ 
ಅಳವಡಿಸಿಕೊಳ್ಳಲು ಡಿಐ ಶಿಕ್ಷಕರನ್ನು ಪ್ರೋತ್ಸಾಹಿಸುತ್ತದೆ. 
ಲಾಮ್‌ಲಅನ್ಸನ್‌ ಅವರ ಶಬ್ದಗಳಲ್ಲ ಹೇಳುವುದಾದರೆ. 
'ತರಗತಿಯಲ್ಪ್ಲನ ಅಭ್ಯಾಸಗಳು ಮಕ್ಷಳು ವಿಭಿನ್ನವಾಗಿ ಇದ್ದಾರೆ 
ಎನ್ನುವ ವಾಸ್ತವವನ್ನು ಪ್ರತಿಯೊಂದು ಮಗುವನ್ನು ಹತ್ತಿರದಿಂದ 
ಗಮನಿಸುವ ಮೂಲಕ ಮಾಡಬಹುದು ಹಾಗೂ ಅತ್ಯಂತ 
ಸಮರ್ಥ ಶಿಕ್ಷಕರು ವಿವಿಧ ಹಂತದಲ್ಲರುವ ಮಕ್ಕಳನ್ನು 
ಕಅಕೆಯೆಡೆಗೆ ಸೆಳೆಯಲು ಏನು ಬೇಕೋ ಎಲ್ಲ ಕ್ರಮವನ್ನೂ 
ಅನುಸರಿಸುತ್ತಾರೆ” (ಸಿ.ಎ. ಛಾಮ್‌ಲನ್ನನ್‌, 2೦೦1). 


ಬೋಧನೆಗಾಗಿಯೆ ಒಂದು ಸಿದ್ದಮಾದರಿಯನ್ನು ಡಿಐ 
ಖೋಧನಾಕ್ರಮ ಒದಗಿಸುವುದಿಲ್ಲವಾದರೂ. ಬೋಧನೆ ಹಾಗೂ 
ಕಲಕೆಯೆಡೆಗೆ ಇರುವ ತಾರ್ಕಿಕ ನೆಲೆಗಟ್ಟು ಅಥವಾ ಚಿಂತನೆಗೆ 
ಹಚ್ಚುವ ಮಾರ್ಗವೆಂದು ಒತ್ತಿ ಹೇಳುತ್ತಾ, ಬೋಧನೆಗೆ ಯಾವುದೇ 
ಸೂತ್ರಗಳನ್ನು ಸೂಚಿಸುವುದಿಲ್ಲ. ಆದರೆ ತರಗತಿಯ ಎಲ್ಲ ಮಕ್ಕಳ 
ಸಾಮರ್ಥ್ಯಗಳನ್ನು ಹೆಚ್ಚಿಸಲು ಬೇಕಾದ ವಿಚಾರಗಳನ್ನು ಶಿಕ್ಷಕರಿಗೆ 
ಕಟ್ಟಕೊಡುತ್ತದೆ ಎಂದು ಬಾಮ್‌ಅನ್ನನ್‌ ಪ್ರಷ್ಟಪಡಿಸುತ್ತಾರೆ. ಶಿಕ್ಷಕರು 
ಒಂದೇ ಪಾಠ ಅಥವಾ ಘಟಕದಿಂದ ಸಿದ್ಧಪಡಿಸಿ ನೀಡುವ 
ಕಾರ್ಯಗಳನ್ನು ಮಕ್ಕಳು ಪಠ್ಯಕ್ರಮವನ್ನು ಅನ್ವೇಷಿಸುವುದರ 
ಮೂಲಕ ಹಾಗು ವಿವಿಧ ಹಂತಗಳಲ್ಪ ಕಾರ್ಯಗಳನ್ನು ಪೂರೈಸಿ 
ತಮ್ಮ ಕಲಕೆಯನ್ನು ಪ್ರಸ್ತುತಪಡಿಸುವುದಕ್ಕೆ ವಿವಿಧ ರೀತಿಯ 
ಅವಕಾಶಗಳನ್ನು ಡಿಐ ಖೋಧನಾಕ್ರಮ ಒದಗಿಸುತ್ತದೆ 
ಎನ್ನುವುದರಲ್ಲಯೇ ಅದರ ಸಾರ ಅಡಗಿದೆ. ಈ ನಿಟ್ಟನಲ್ಲ ಕೆಲಸ 
ಮಾಡಲು ಶಿಕ್ಷಕಿಯು ತನ್ನ ತರಗತಿಯಲ್ಲರುವ ಎಲ್ಲ ಮಕ್ಷಳ 
ವೈಯಕ್ತಿಕ ಸಾಮರ್ಥ್ಯಗಳು ಹಾಗು ಕಲಕಾ ಅಗತ್ಯಗಳನ್ನು ಒರೆಗೆ 
ಹಚ್ಚಿ ಇದರ ಆಧಾರದ ಮೇಲೆ ವಿಷಯವಸ್ತು, ಪ್ರಕ್ರಿಯೆ, ಫಅತ 
ಹಾಗು ಕಅಕಾ ವಾತಾವರಣವನ್ನು ಮಾರ್ಪಡಿಸುತ್ತಾರೆ. 


ವಿಷಯವಸ್ಸುವು ವಿದ್ಯಾರ್ಥಿಗಳು ಏನನ್ನು ಕಲಯಬೇಕೆಂದು 
ಅಪೇಕ್ಷಿಸುತ್ತಾರೆ ಹಾಗು ಇದಕಾಗಿ ಬೇಕಾದ ಸಂಪನ್ಮೂಲಗಳು 
ಮತ್ತು ಕಾರ್ಯವಿಧಾನಗಳಗೆ ವಿಷಯವಸ್ತು ಎಂದು 
ಕರೆಯಲಾಗುತ್ತದೆ. ಶಿಕ್ಷಕಿಯು ವಿಷಯವನ್ನು ಪರಿಣಾಮ- 
ಕಾರಿಯಾಗಿ ನಿರ್ವಹಿಸಲು ಬೇಕಾದ ಬೋಧನಾ ತಂತ್ರಗಳನ್ನು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟಿ ಲರ್ನಿಂಗ್‌ ಕರ್ವ್‌. ಜುಲೈ 2021 


ಅಳವಡಿಸಿಕೊಳ್ಳುವುದನ್ನು ಪ್ರಕ್ರಿಯೆ ಎನ್ನುತ್ತಾರೆ. ಮಕ್ಕಳು ತಮ್ಮ 
ಕಅಕೆಯನ್ನು ವಿವಿಧ ರೀತಿಯಲ್ಲ ಪ್ರಸ್ತುತಪಡಿಸುವುದೇ ಫಅತ. 
ಕಲಕಾ ವಾತಾವರಣ ಶಿಕ್ಷಕಿಯು ತನ್ನ ತರಗತಿಯಲ್ಲರುವ ಎಲ್ಲ 
ಮಕ್ಷಳಗೆ ಒಂದು ಗೌರವಯುತವಾದ ಹಾಗೂ ಸುರಕ್ಷಿತವಾದ 
ಪರಿಸರವನ್ನು ಒದಗಿಸಲು ಮಾಡುವ ಮಾರ್ಪಾಡುಗಳಾಗಿದ್ದು. ಆ 
ಮೂಲಕ ಮಕ್ಷಳು ತಮ್ಮ ವೈಯಕ್ತಿಕ ಸಾಮರ್ಥ್ಯಕ್ಕೆ ಅನುಗುಣವಾದ 
ಗತಿಯಲ್ಲ ಹಾಗು ಕಲಕಾ ಮಟ್ಟದ ಆಧಾರದ ಮೇಲೆ ತಮ್ಮನ್ನು 
ತಾವು ಅರ್ಥಪೂರ್ಣವಾಗಿ ತೊಡಗಿಸಿಕೊಳ್ಳುವುದು ಎಂಬುದರ 
ಸೂಚಕವಾಗಿದೆ. 


ಇದೆಲ್ಲವನ್ನೂ ಮಾಡುವಾಗ ಶಿಕ್ಷಕಿಯು ತನ್ನ ತರಗತಿಯ ಎಲ್ಲ 
ವಿದ್ಯಾರ್ಥಿಗಳ ಒಟ್ಟಾರೆ ಬೆಂಬಲದ ಮೇಲೆ ಹೆಚ್ಚಾಗಿ 
ಅವಲಂಜತರಾಗಿರುತ್ತಾರೆ. ವಿದ್ಯಾರ್ಥಿಗಳು ಆಯ್ದುಕೊಳ್ಳುವ 
ಸಂಪನ್ಮೂಲಗಳ ವಿಷಯದಲ್ಪ್ಲ, ಕಾರ್ಯಗಕಳಲ್ಲ ಹಾಗು ಕೆಲಸದ 
ವೇಗದಲ್ಲ ನಮ್ಯತೆಯನ್ನು ಬಚಿತಪಡಿಸುವುದಲ್ಲದೆ. ಬಹು- 
ಮುಖ್ಯವಾಗಿ ಎಲ್ಲ ಮಕ್ನಳು ಸಮಾನವಾಗಿ ಗೌರವಿಸಲು 
ಸಹಪಾಠಿಗಳು, ಮತ್ತು ಶಿಕ್ಷಕರು ಇಬ್ಬರಿಂದಲೂ ಸಮಾನ 
ಮಹತ್ವವುಳ್ಳದ್ದು ಎಂದು ಭಾವಿಸುವ ಚಟುವಟಕೆಗಕ್ಲ ತೊಡಗಿ- 
ಕೊಳ್ಳುತ್ತಾರೆ ಎಂಬುದನ್ನು ಬಚಿತಪಡಿಸುತ್ತಾರೆ. 


ತರಗತಿಯಲ್ಲಿ ವಿಭನ್ನ ಅಗತ್ಯಕ್ಕೆ ತಕ್ಕ ಬೋಧನಾ ಕ್ರಮವನ್ನು 
ಅಳವಡಿಸುವುದು 


ಈ ಮೊದಲೇ ಹೇಳದಂತೆ ವಿಭಿನ್ನ ಅಗತ್ಯಕ್ಷೆ ತಕ್ನಂತೆ ಬೋಧನಾ 
ಕ್ರಮವು ತರಗತಿಯಲ್ಲ ಅಳವಡಿಸಿಕೊಳ್ಳಲು ಬೇಕಾದ ಬೋಧನಾ 
ಕಾರ್ಯತಂತ್ರಗಳ ಸಾಧನವಲ್ಲ. ಇದಕ್ಕೆ ವಿರುದ್ಧವಾಗಿ 
ಹೇಳಬೇಕೆಂದರೆ ಈ ಬೋಧನಾ ಕ್ರಮದ ಮೂಲತತ್ವ ಅದರ 
ನಮ್ಯತೆ ಹಾಗೂ ಶಿಕ್ಷಕಿಯು ತನ್ನ ತರಗತಿಯ ವಿದ್ಯಾರ್ಥಿಗಳ 
ನಿರ್ದಿಷ್ಟ ಅಗತ್ಯಗಳನ್ನು ಗುರುತಿಸುವ ಸಾಮರ್ಥ್ಯ ಹೊಂದಿ ಈ 
ಬೋಧನಾ ಕ್ರಮದ ಪ್ರಮುಖ ಅಂಶಗಳನ್ನೊಳಗೊಂಡ 
ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳುವುದರಲ್ಲ ಅಡಗಿದೆ. ಈ 
ವಿಭಾಗದಲ್ಲ. ಈ ಬೋಧನಾ ಕ್ರಮದ ತಂತ್ರಗಳಗೆ ಸಂಬಂಧಿಸಿದ 
ಕೆಲವು ಉದಾಹರಣೆಗಳನ್ನು ವಿವರಿಸಲಾಗಿದೆ. ಮಕ್ಷಳ ನಿರ್ದಿಷ್ಟ 
ಅಗತ್ಯಗಳು. ಶಿಕ್ಷಕಿಗೆ ಲಭ್ಯವಿರುವ ಸಂಪನ್ಮೂಲಗಳು. ತರಗತಿಯ 
ಗಾತ್ರ ಹಾಗು ಶಿಕ್ಷಕಿಯು ತೊಡಗಿಸಿಕೊಳ್ಳಬಹುದಾದ ಅವಧಿ ಮತ್ತು 
ಅವರ ತಯಾರಿಗೆ ಬೇಕಾದ ಸಮಯವನ್ನು ಅವಲಂಚಸಿ 
ಇವುಗಳನ್ನು ಯಾವುದೇ ತರಗತಿಯಲ್ಲ ಅನ್ವಯಿಸಬಹುದು. 
ಅಂತಹ ಒಂದು ತಂತ್ರವೆಂದರೆ ವಿದ್ಯಾರ್ಥಿಗಳು ಒಂದೇ 
ಸಮಯದಲ್ಲ ವಿವಿಧ ಕಾರ್ಯಗಳನ್ನು ನಿರ್ವಹಿಸುವುದು. ಶಿಕ್ಷಕಿಯು 
ಮಿಶ್ರ ಸಾಮರ್ಥ್ಯವುಳ್ಳ ಗುಂಪುಗಳಗೆ ಮಕ್ಕಳನ್ನು ನಿಯೋಜಸಿ ವಿವಿಧ 
ಆಸಕ್ತಿಗಳ ಹಂತಗಳಲ್ಪರುವವರಿಗೆ ಇಷ್ಟವಾಗುವಂತೆ ಹಾಗು ತಾನು 
ನೀಡುವ ಕಾರ್ಯಗಳನ್ನು ಪೂರೈಸುವುದಕ್ಕೆ ಅಗತ್ಯವಿರುವ ವಿಭನ್ನು 
ಕೌಶಲ್ಯಗಳನ್ನು ಹೊಂದಿರುವವರನ್ನೊಳಗೊಂಡ ಗುಂಪುಗಳಾಗಿ 
ರಚಿಸಬಹುದು. ಮಕ್ಕಳಗೆ ಈ ಕಾರ್ಯಗಳಲ್ಲಿ ಎಲ್ಲವನ್ನೂ ಅಥವಾ 
ಇವುಗಳಲ್ಲ ಕೆಲವನ್ನು ತಮ್ಮದೇ ಗತಿಯಲ್ಲ ಮಾಡುವಂತೆ, 
ಸಹವರ್ತಿಗಳ ಸಹಾಯದೊಂದಿಗೆ ಹಾಗು ತಮಗೆ ಆಸಕ್ಷಿ ಇದ್ದಾಗ 
ಕೈಗೊಳ್ಳಲು ಪ್ರೋತ್ಸಾಹಿಸಬಹುದು. ಉದಾಹರಣೆಗೆ, 6ನೇ 
ತರಗತಿಯ ಇತಿಹಾಸದ ಪಾಠಕ್ಷೆ ಶಿಕ್ಷಕಿಯು ವಿವಿಧ ಸ್ತರದ 
ಕಾರ್ಯಗಳನ್ನು ರೂಪಿಸಬಹುದು. ಮೊದಲನೆಯದಾಗಿ ಮಕ್ಷಳು 
ಪಠ್ಯಪುಸ್ತಕದಲ್ಲರುವ ಪಾಠದಿಂದ ಘಟನಾವಳಗಳನ್ನು ಆಧರಿಸಿದ 
ವಾಸ್ತವಾಂಶಗಳನ್ನು ಹುಡುಕ ತೆಗೆದು ಆನಂತರ ಪಠ್ಯದಲ್ಲ 
ಇರುವಂತೆ ಘಟನೆಗಳ ಕಾಲಾನುಕ್ರಮದಲ್ಲ ಒಂದು ಪರಿಕಲ್ಪನಾತ್ಮಕ 


ನಕ್ಷೆಯನ್ನು ರಚಿಸಬಹುದು. ಒಂದು ನಿರ್ದಿಷ್ಟ ವಿಷಯದ ಬಣ್ಣ 
ಹೆಚ್ಚುವರಿ ವಿಷಯಗಳನ್ನು ಪಠ್ಯಪುಸ್ತಕದಿಂದಾಚೆ ಹುಡುಕಿ ತೆಗೆದು 
ತರಗತಿಯ ಎದುರು ಒಂದು ಪ್ರಾತ್ಯಕ್ಷಿಕೆಯನ್ನು ನೀಡುವುದು 
ಇನ್ನೊಂದು ಕಾರ್ಯವಾಗಬಹುದು. ಮತ್ತೊಂದು ಕಾರ್ಯವೆಂದರೆ 
ಪಠ್ಯಕ್ಕೆ ಸಂಬಂಧಪಟ್ಟ ವಿಷಯದ ಸಾರವನ್ನು ಅಖತರೂಪದಲ್ಲ 
ಟಪ್ಪಣಿ ಮಾಡುವುದು ಅಥವಾ ವಿದ್ಯಾರ್ಥಿಗಳು ಈ ಪಠ್ಯವನ್ನು 
ಒಂದು ನಾಟಕವಾಗಿ ಅಬನಲುಸುವುದು ಅಥವಾ ಹಾಸ್ಯ 
ಚಿತ್ರಸರಣಿಗಳನ್ನು ತಯಾರಿಸುವ ಮುಖಾಂತರ ಪ್ರಸ್ಲುತಪಡಿಸಲು 
ಹೇಆ ಪ್ರೋತ್ಪಾಹಿಸಬಹುದು! 


ಘೇ ರೀತಿಯ ವಿಭಿನ್ನ ಚಟುವಬಕೆ ಕಾರ್ಯಗಳನ್ನು ರೂಪಿಸಿದಾಗ 
ವಿವಿಧ ಮಟ್ಟದ ಆಸಕ್ತಿ ಹೊಂದಿರುವ ಹಾಗೂ ಬಹುವಿಧ 
ಸಾಮರ್ಥ್ಯವಿರುವ ಮಕ್ಷಳು ತಮಗೆ ಇಷ್ಟವಿರುವ ಕಾರ್ಯಗಳಕಲ್ಪ 
ಭಾಗವಹಿಸುವ ಅವಕಾಶ ಪಡೆಯುವುದಲ್ಲದೆ. ವಿಭಿನ್ನ ರೀತಿಯಲ್ಲ 
ತಮ್ಮ ಕೌಶಲ ಹಾಗು ಸಾಮರ್ಥ್ಯಗಳನ್ನು ಪ್ರದರ್ಶಿಸುವುದಕ್ಕೆ 
ಸಾಧ್ಯವಾಗುವಂತೆ ಶಿಕ್ಷಕಿಯು ಖಚಿತ ಪಡಿಸಿಕೊಳ್ಳುವಂತಾಗುತ್ತದೆ. 
ಮೌಲ್ಯಮಾಪನವು ಇಂತಹ ಕಾರ್ಯಗಳಲೊಂದಿಗೆ ನಿಕಟವಾದ 
ಸಂಬಂಧ ಹೊಂದಿದ್ದು ಮಗುವಿನ ಕಲಕೆಗೆ ಸಂಬಂಧಿಸಿದಂತೆ 
ವಿವಿಧ ರೀತಿಗಳಲ್ಲ ಆಗುತ್ತದೆ ಎನ್ನುವುದನ್ನೂ ಖಚಿತಪಡಿಸುತ್ತದೆ. 


ಈ ಹಂತದಲ್ಲ ಶಿಕ್ಷಕಿಗೆ ಇದನ್ನು ಆಯೋಜಸಿ ಕೈಗೊಳ್ಳುವುದು 
ಪ್ರಯಾಸಕರ ಎಂದೆನಿಸಿದರೂ ವಾಸ್ತವದಲ್ಲ ಇದು ಅಷ್ಟು 
ಕಷ್ಟಕರವಲ್ಲ. ಮುಂಚಿತವಾಗಿಯೇ ಇದಕ್ಕೆ ಸ್ವಲ್ಪ್ಲಮಟ್ಟನ ತಯಾರಿಯ 
ಆಯೋಜನೆಯ ಅಗತ್ಯವಿದ್ದರೂ, ಆನಂತರ ಈ ತರಹದ ತರಗತಿ 
ಅಭ್ಯಾಸಗಳು ಶಿಕ್ಷಕರ ಮಲ್ಟಗೆ ಕನಿಷ್ಠ ಮಧ್ಯಸ್ಥಿಕೆಯನ್ನು ಬೇಡುತ್ತದೆ. 
ಏಕೆಂದರೆ ಇದರ ಸಾರವೇ ಹ&ರಗೆಯವರೊಡನೆ ಕಲಕೆ ಹಾಗು 
ಸಹಕಾರದಲ್ಲದೆ. ಜೊತೆಗೆ ಈ ತರಹದ ಕಾರ್ಯಗಳನ್ನು ಮೊದಲು 
ಪರಿಚಯುಸಿದಾಗ ಸ್ವಲ್ಪ್ಲಮಟ್ಟನ ಗದ್ದಲ ಹಾಗು ಶಿಷ್ಣಾಚಾರದ 
ಕೊರತೆಯ ಸ್ಥಿತಿ ಎದುರಾಗಬಹುದು. ಇದನ್ನು ನಿಭಾಯುಸಲು ಶಿಕ್ಷಕಿ 
ಸಿದ್ಧರಿರಬೇಕು. ಆದರೂ ವಿದ್ಯಾರ್ಥಿಗಳು ಶಿಕ್ಷಣಾತೃಕ ಹಾಗೂ 
ಶಿಕ್ಷಕರ ನೇತೃತ್ವವೇ ಪ್ರಧಾನವಾಗಿರದ ಬೋಧನಾ ವಿಧಾನದ 
ಕಲ್ಪನೆಗೆ ಒಮ್ಮೆ ಹೊಂದಿಕೊಂಡರೆಂದರೆ, ತಮ್ಮ ಕಲಕೆಯ 
ಜವಾಬ್ದಾರಿಯನ್ನು ತಾವಾಗಿಯೇ ಹೊತ್ತುಕೊಳ್ಳಲು ಕಅಯುತ್ತಾರೆ 
ಮತ್ತು ಶಿಸ್ತುಬದ್ಧರಾಗುತ್ತಾರೆ. ಇನ್ನೊಂದು ಗಮನಿಸಬೇಕಾದ 
ಅಂಶವೆಂದರೆ ಸಮೃದ್ಧ ಸಂಪನ್ಮೂಲಗಳು ಇಲ್ಲದಿರುವ 
ತರಗತಿಗಕಲ್ಪಯೂ ಈ ರೀತಿಯ ಅಭ್ಯಾಸಗಳನ್ನು ಅಳವಡಿಪಿ- 
ಕೊಳ್ಳಬಹುದು. ಆಸನಗಳ ವ್ಯವಸ್ಥೆಯನ್ನು ಮರುರೂಪಿಸುವುದು 
ಹಾಗೂ ಶಾಲೆಯೊಳಗಿನ ಮತ್ತು ಹೊರಗಿನ ಸ್ಥಳಗಳನ್ನು 
ಉತ್ತಮವಾಗಿ ಬಳಸಿಕೊಂಡು ಪೂರಕ ಕಲಅಕಾ ವಾತಾವರಣವನ್ನು 
ನಿರ್ಮಿಸುವುದು ಈ ರೀತಿಯ ಕಾರ್ಯಗಳನ್ನು ಯಶಸ್ವಿಯಾಗಿ 
ನಡೆಸುವ ನಿಟ್ಟನಲ್ಲ ಬಹಳ ಸಹಾಯ ಮಾಡುತ್ತದೆ. 


ತರಗತಿಯಲ್ಲ ವಿಭನ್ನ ಬೋಧನಾ ಕ್ರಮಗಳನ್ನು ಅಗತ್ಯವಿರುವಂತೆ 
ಅಳವಡಿಸಿಕೊಳ್ಳುವುದು 


ಶಿಕ್ಷಕರು ಯಾವುದೇ ವಿಷಯದಲ್ಲಿಯೇ ಆಗಆ ಯಾವುದೇ 
ಹಂತದಲ್ಲಯೇ ಆಗಲ ತಮ್ಮ ಪಾಠಗಳನ್ನು ಆಯೋಜಸುವಾಗ ಈ 
ಕೆಳಗೆ ಕೊಟ್ಟರುವ ಕೆಲವು ತತ್ವಗಳನ್ನು/ತಂತ್ರಗಳನ್ನು ಗಮನದಲ್ಲಟ್ಟು 
ಕೊಳ್ಳಬಹುದಾಗಿದೆ: 


ಮುಖ್ಯ ಪರಿಕಲ್ಪನೆಗಳನ್ನು ಗುರುತಿಸುವುದು 


ಯಾವುದೇ ವಿಷಯದಲ್ಲ ಕಲಅಯಬೇಕಾದ ಮುಖ್ಯ 
ಪರಿಕಲ್ಪನೆಗಳನ್ನು ಗುರುತಿಸಿ ಕೇಂದ್ರೀಕರಿಸಿದಾಗ, ಶಿಕ್ಷಕಿಯು 
ಕಅಸಬೇಕಾದ ವಸ್ತುನವಿಷಯವನ್ನು ಗಣನೀಯವಾಗಿ 
ಕಡಿತಗೊಳಸಬಹುದು. ದೊಡ್ಡ ಪ್ರಮಾಣದ ಪಠ್ಯ ಭಾಗವನ್ನು 
ಓದುವುದಕ್ಕೆ ಕಷ್ಟಪಡುವ. ಅಂದರೆ ಕಅಕಾ ನ್ಯೂನತೆ 
ಹೊಂದಿರುವಂತಹ ಕೆಲವು ವಿದ್ಯಾರ್ಥಿಗಳಗೆ ಇದರಿಂದ 
ಉಪಯೋಗವಾಗುತ್ತದೆ. ಪ್ರತಿಯೊಂದು ಪಾಠವನ್ನು ಕಅಸುವಾಗ 
ಮುಖ್ಯಾಂಶಗಳನ್ನು ಗುರುತಿಸುವುದು/ಒತ್ತು ಕೊಡುವುದು. ಕೆಳಗೆ 
ಗೆರೆ ಎಳೆಯುವ ಮೂಲಕ ಅದಕೆ ಮುಖ್ಯವಾದ ಪದಗಳನ್ನು ಪಟ್ಟ 
ಮಾಡುವುದು ಹಾಗೂ ಮುಖ್ಯ ಅಂಶಗಳನ್ನು ಮಿಂಚುಪಟ್ಟಿಯ 
ಮೂಲಕ ಪ್ರದರ್ಶಿಸುವುದು ಈ ಕಾರ್ಯವನ್ನು ಸುಲಭವಾಗಿ 
ಅನುಕೂಲಅಸಬಹುದಾದ ಮಾರ್ಗಗಳಾಗಿಪವೆ. 


ವಿಭಿನ್ನು ವಿಧಾನಗಳ ಮೂಲಕ ವಿಷಯವನ್ನು ಪ್ರಸ್ತುತಪಡಿಸುವುದು, 
ಅನುಭವಾತೃಕ ಕಅಕೆಯನ್ನು ಉತ್ತೇಜಸುವುದು 


ಶಿಕ್ಷಕರ ನೇತೃತ್ವದ. ಉಪನ್ಯಾಸ ಆಧಾರಿತ ಬೋಧನಾ ವಿಧಾನಕ್ಷಾಗಿ 
ಭರಿಸುವ ಸಮಯವನ್ನು ಕಡಿತಗೊಆಸುವ ಮೂಲಕ ಶಿಕ್ಷಕರು 
ವಿಷಯವನ್ನು ಅಳವಡಿಸಿಕೊಳ್ಳಬಹುದು ಮತ್ತು ಅದನ್ನು ದೃಶ್ಯ 
ಐಂದ್ರೀಯ ಅಥವಾ ಆಂಗಿಕ ಚಲನ ಹಾಗೂ ಶ್ರವಣ ವಿಧಾನಗಳ 
ಮೂಲಕ ಪ್ರಸ್ನುತಪಡಿಸಬಹುದು. ಇದು ಮಾದರಿಗಳು, ವಿಡಿಯೋ, 
ಚಾರ್ಟ್‌, ಹಾಗೂ ಪೋಸ್ಟರ್‌ಗಳು ಅಥವಾ ಆಡಿಯೋ 
ತುಣುಕುಗಳ ರೂಪದಲ್ತ್ಪಯೂ ಇರಬಹುದು. ವಿವಿಧ ಆಸಕ್ತಿ 
ಮಟ್ಟಗಳನ್ನು ಹಾಗು ಕಲಕಾ ಹಿನ್ನೆಲೆಗಳನ್ನು ಹೊಂದಿರುವ 
ವಿದ್ಯಾರ್ಥಿಗಳಗೆ ಈ ರೀತಿಯ ಪರಾಯ ವಿಧಾನಗಳು 
ಆಕರ್ಷಕವಾಗಿರುತ್ತವೆ. ವಿದ್ಯಾರ್ಥಿಗಳು ಕಅಕೆಯನ್ನು ನೇರವಾಗಿ 
ಪಡೆದು ಅನುಭವಿಸುವುದಕ್ಕೆ ಹಾಗು ತಮ್ಮದೇ ಆದ ಅರ್ಥಗಳನ್ನು 
ಹುಡುಕಿಕೊಳ್ಳುವುದಕ್ಕೆ ಇದು ಅನುವು ಮಾಡಿಕೊಡುತ್ತದೆ. 
ತರಗತಿಯ ಬೇರೆಬೇರೆ ಜಾಗಗಳಲ್ಲ ಸಜ್ಜುಗೊಆಸುವುದರ ಮೂಲಕ 
ಇದನ್ನು ಮಾಡಬಹುದು. ವಿದ್ಯಾರ್ಥಿಗಳು ಒಂದು ಕೇಂದ್ರದಿಂದ 
ಮತ್ತೊಂದು ಕೇಂದ್ರಕ್ಕೆ ಭೇಟ ನೀಡಿ ಅಲ್ಲ ಪ್ರದರ್ಶಿಸಲಾದ 
ಪರಿಕರಗಳೊಂದಿಗೆ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವಂತೆ ಅವರನ್ನು 
ಪ್ರೋತ್ಥಾಹಿಸಬಹುದು. 


ವಿದ್ಯಾ್ಥಿಯ ಕಲಕೆಯ ಗತಿಯನ್ನು ಬದಲಾಲಯುಸುವುದು ಹಾಗೂ 
ಮೌಲ್ಯಮಾಪನಕ್ಕಾಗಿ ವಿವಿಧ ನಿಯಮಗಳನ್ನು ಪರಿಚಯುಸುವುದು. 


ಪ್ರತಿಯೊಂದು ಮಗುವಿನ ಬಲಾಬಲಗಳನ್ನು ಅರ್ಥಮಾಡಿಕೊಂಡು 
ದೌರ್ಬಲ್ಯವಿರುವ ಕ್ಷೇತ್ರದಲ್ಲ ಸಶಕ್ತನನ್ನಾಗಿ ಮಾಡುವುದರ ಮೇಲೆ 
ಗಮನಹರಿಸಲು ಶಿಕ್ಷಕಿಯು ಯಾವುದೇ ವಿಷಯವನ್ನು ಕುರಿತಂತೆ 
ಬಹುಸ್ತರ ಮೌಲ್ಯಮಾಪನ ವಿಧಾನವನ್ನು ರೂಪಿಸಬಹುದು. 
ವಿದ್ಯಾರ್ಥಿಗಳು ಆರಾಮದಾಯಕವಾಗಿ ಕೊಟ್ಟ ಕಾರ್ಯಗಳನ್ನು 
ನಿರ್ವಹಿಸಲು ಅವರ ಸಿದ್ಧತಾ ಹಂತ ಹಾಗೂ ಗತಿಯನ್ನು ಆಧರಿಸಿ 
ಅವರನ್ನು ತೊಡಗಿಸಬಹುದು. ಒಮ್ಮೆ ಮಗುವು ಕಲಕಾ 
ಉದ್ದೇಶವನ್ನು ಸಾಧಿಸಿದ ನಂತರ ಮುಂದಿನ ಹಂತದ 
ಮೌಲ್ಯಮಾಪನಕ್ಕೆ ಒಳಪಡಿಸಬಹುದು. ಎಲ್ಲ ವಿದ್ಯಾರ್ಥಿಗಳು 
ಮೌಲ್ಯಮಾಪನದ ಎಲ್ಲಾ ಹಂತಗಳನ್ನು ಸಾಧಿಸಬೇಕೆನ್ನುವುದು 
ಅಗತ್ಯವಿಲ್ಲ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟಿ ಲರ್ನಿಂಗ್‌ ಕರ್ವ್‌, ಜುಲೈ 2021 


ವಿವಿಧ ಹಂತಗಳ ಕಲಕೆಗೆ ಬೆಂಬಲವನ್ನೊದಗಿಸುವುದು 


ವಿವಿಧ ಹಂತದ ಸಿದ್ಧತೆ ಹಾಗೂ ಕಲಕಾ ಮಟ್ಟವನ್ನನುಸರಿಸಿದಂತೆ 
ವ್ಯಕ್ತಿಗತ ಬೋಧನೆ ಹಾಗೂ ಮಕ್ನಳಗೆ ಬೆಂಬಲದ ಅಗತ್ಯವಿರುತ್ತದೆ. 
ಅಗತ್ಯವಿರುವ ವಿದ್ಯಾರ್ಥಿಗಳಗಷ್ಟೇ ಆಳವಾದ, ನಿರ್ದಿಷ್ಟ ವಿಧಾನದ 
ಬೋಧನೆಯನ್ನು ಅನುಕೂಆಸುವುದರ ಮೂಲಕ ಶಿಕ್ಷಕರು 
ಸಮಯ ಹಾಗೂ ಶ್ರಮವನ್ನು ಉಳಸಬಹುದು. ಇತರ ಮಕ್ಕಳು 
ಸ್ವಂತವಾಗಿ ಹಾಗೂ ಸಹಪಾಠಿಗಳ ಬೆಂಬಲದೊಂದಿಗೆ 
ಕಅಯುತ್ತಾರಾದರೆ, ಅವರನ್ನು ಆ  ನಿಟ್ಟನಲ್ಲಯೇ 
ಪ್ರೋತ್ಸಾಹಿಸಬೇಕು. ಈ ರೀತಿಯ ಕಾರ್ಯವಿಧಾನಗಳು 
ತರಗತಿಗಳಲ್ಲ ಶಿಕ್ಷಕರು ತಮ್ಮ ಸಮಯವನ್ನು ಉತ್ತಮವಾಗಿ 
ಬಳಸುವುದಕ್ಕೆ ಹಾಗು ವಿದ್ಯಾರ್ಥಿಗಳು ಪ್ರತಂತ್ರ ಕಲಕಾರ್ಥಿಗಳಾ- 
ಗುವುದಕ್ಕೆ ಸಹಾಯಮಾಡುತ್ತವೆ. ಇವು ಪರಸ್ಪರ ಮಕ್ನಳಲ್ಲ 
ಸಂವೇದನಾಶೀಲತೆಯನ್ನು ಬೆಕೆಸುವುದಕ್ಲೂ ಹಾಗು ಸಹಪಾಠಿಗ- 
ಕೊಂದಿಗಿನ ಸಂಬಂಧಗಳನ್ನು ಬೆಳೆಸುವುದಕ್ಕೂ ಸಹಾಯ 
ಮಾಡುತ್ತವೆ. 


ಈ ರೀತಿಯ ಪ್ರತಿಯೊಂದು ಅಭ್ಯಾಸ ಅಥವಾ ಶಿಫಾರಸಿನ 
ಮೂಲವಾಗಿ ಒಳಗೊಳ್ಳುವಿಕೆಯೆಡೆಗೆ ಒಂದು ದೃಢವಾದ ಬದ್ಧತೆ 
ಇರುತ್ತದೆ. ಮಕ್ಕಳ ಸಾಮರ್ಥ್ಯ ಹಾಗು ಆಸಕ್ತಿಗಳಲ್ಲರುವ ವೈಯಕ್ತಿಕ 
ಭಿನ್ನತೆಯು, ಪ್ರತಿಯೊಂದು ತರಗತಿ, ಪ್ರತಿಯೊಂದು 
ಸನ್ನಿವೇಶದಲ್ಲಯೂ ಒಂದು ಅನಿವಾರ್ಯವಾದ ವಾಸ್ತವ ಎಂಬ 
ನಂಜಕೆಯನ್ನು ಅರ್ಥ ಮಾಡಿಕೊಳ್ಳಬೇಕಿರುವುದೂ ಬಹು ಮುಖ್ಯ. 


ಆಕರಗಳು ಮತ್ತು ಹೆಚ್ಚಿನ ಓದಿಗಾಗಿ 


ಕೊನೆಯ ಮಾತು 


ದೇಶದಲ್ಪರುವ ಬಹುತೇಕ ಶಾಲೆಗಕ ಶೋಚನೀಯ ಪರಿಫ್ಯಿತಿಯನ್ನು 
ಅವಲೋಕಸಿ ನೋಡಿದಾಗ ವಿಭಿನ್ನ ಅಗತ್ಯಕ್ಕೆ ತಕ್ಷ ಬೋಧನಾ 
ಕ್ರಮವನ್ನು ಭಾರತೀಯ ಸಸ್ನಿವೇಶದಲ್ಲ ಅಳವಡಿಸಿಕೊಳ್ಳುವ 
ಸಾಧ್ಯತೆಯ ಬಗ್ಗೆ ಹಲವಾರು ಪ್ರಶ್ನೆಗಳು ಏಳಬಹುದು. ಆದಾಗ್ಯೂ 
ಈೇ ಬೋಧನಾ ಕ್ರಮ ಒಂದು ಬಹುಮುಖ ವಿಧಾನವಾಗಿದ್ದು. 
ತರಗತಿಯ ಬೋಧನಾ ವಿಧಾನವನ್ನು ಮರು ರೂಪಿಸುವುದಕ್ಕೆ 
ಒಂದು ಮಾರ್ಗವಾಗಿದೆ. ಆದರೆ ಇದು ಒಂದು ಕೆಟ್ಟುನಿಟ್ದಾದ 
ಅಭೇದ್ಯ ಮಾದರಿಯಲ್ಲ ಎಂದು ಅರ್ಥಮಾಡಿಕೊಳ್ಳುವುದು ಮುಖ್ಯ. 
ಮಕ್ಷಳ ಕಲಕೆಯ ವಿಷಯದಲ್ಲ ಹೇಗೆ ಒಂದೇ ಅಳತೆ ಎಲ್ಲರಿಗೂ 
ಹೊಂದುವುದಿಲ್ಲಪೋ. ನಮ್ಮ ಪರಿಫ್ಥಿತಿಗಳಗೆ ಪೂರಕವಾಗಿ ಹಾಗೂ 
ಕಡಿಮೆ ಸಂಪನ್ಮ್ಕೂಲಗಳುಳ್ಳ ಮತ್ತು ಕಿಕ್ಕರಿದ ತರಗತಿಗಳ ವಾಸ್ತವದ 
ಅರಿವಿನಿಂದಲೇ ವಿಭಿನ್ನ ಬೋಧ ನಾಕ್ರಮದ ತತ್ವಗಳನ್ನು 
ಮಾರ್ಪಡಿಸಿಕೊಂಡು ಅಳವಡಿಸಿಕೊಳ್ಳದಿರಲು ಯಾವುದೇ 
ಕಾರಣವಿಲ್ಲ. ಅದಕ್ಲಾಗಿಯೇ ಉತ್ತರಾಖಂಡದ ಶಾಲಾ ತರಗತಿಯ 
ಪ್ರತಿಯೊಂದು ಗೋಡೆಯ ಒಂದೊಂದು ಇಂಚು ಮತ್ತು 
ಒಂದೊಂದು ಕಾಗದದ ತುಣುಕೂ, ಸೀಮೆಸುಣ್ಣವೂ ಮಕ್ಷಳು 
ಕೆಲಸ ಮಾಡಲು. ಸೂಕ್ತ ಚಟುವಟಕೆಗಳನ್ನು ರೂಪಿಸುವುದಕ್ಕೆ 
ಹಾಗು ಮೌಲ್ಯಮಾಪನವನ್ನು ಕೈಗೊಳ್ಳಲು ಉಪಯೋಗಿಸಲ್ಪಟ್ಟವೆ. 
ಹೀಗಾಗಿಯೇ ವಿಭಿನ್ನ ಅಗತ್ಯಕ್ಷೆ ತಕ್ಷ ಖಬೋಧನಾಕ್ರಮದ ಹಾಗು 
ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳಲು ಬೇಕಾದ ಸ್ಪೂರ್ತಿ ಮತ್ತು 
ಪ್ರೇರಣೆಯನ್ನು ಪಡೆಯುವುದಕ್ಕೆ ಭಾರತದಲ್ಲನ ತರಗತಿಗಳು ಈ 
ಶಾಲೆಯನ್ನು ಒಂದು ಉದಾಹರಣಿಯಾಗಿ ನೋಡಬೇಕು. 


Tomlinson, C. A. (2001). How to Differentiate Instruction in Mixed Ability Classrooms, ASCD. 


ಸಂಪರ್ಕಿಸಬಹುದು. 


ಅಂಕುರ್‌ ಮದನ್‌ ಅವರು ಅಜೀಂ ಪ್ರೇಮ್‌ಜ ವಿಶ್ವವಿದ್ಯಾಲಯದಲ್ಲ ಬೋಧಿಸುತ್ತಾರೆ. ಮಗುವಿನ ಬೆಳವಣಿಗೆ ಹಾಗು 
ಸಮನ್ವಯ ಶಿಕ್ಷಣ. ಅವರ ಬೋಧನೆ ಮತ್ತು ಸಂಶೋಧನಾ ಕ್ಷೇತ್ರಗಳಾಗಿವೆ. ಇವರನ್ನು ankur.madan @apu.edu.in ಇಲ್ಲ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


ಅನುವಾದ: ವಿನಯಾ ವಿಠಲ | ಪರಿಶೀಲನೆ: ಲತಾ ಕೆಸಿ 


